50 | ಐ ಪಂಡರ್‌... 


 ರಾಣುಗಳ, ಬ್ಯಾಕ್ಟೀರಿಯಾಗಳ, 

) ಶಿಲೀಂಧ್ರಗಳ (ಫಂಗಸ್‌) ಅಥವಾ 
ಇನ್ನಾವುದಾದರೂ ಸೋಂಕಿಗೆ ನಮ್ಮ 

ದೇಹವು ಹೇಗೆ ಪ್ರತಿಕ್ರಿಯಬುಸುತ್ತದೆಂದರೆ ಅದು 

ಸೋಂಕು ಹರಡದಂತೆ ಸೀಮಿತಗೊಳಸುವಂತಹ 


ಕ್ರಮವಾಗಿರುತ್ತದೆ. ಬೇರೆ ಮಾತುಗಳಲ್ಲ 


ಹೇಳಬೇಕೆಂದರೆ, ಈ ಪ್ರತಿಕ್ರಿಯೆಗಳು 
ಸೋಂಕನ್ನು "ನಿಯಂತ್ರಣ ವಲಯ' ದೊಳಗೆ 
(ಕಂಟೀನ್‌ಮೆ೦ಟ್‌ ಜೋನ್ಸ್‌) ಅಥವಾ 
"ಪ್ರತ್ಯೇಕವಾಸ”ದೊಳಗೆ (ಕ್ಲಾರಂಟೈನ್‌) 
ಸೀಮಿತಗೊಳಸುವಂತಿರುತ್ತವೆ. ಈ ಪ್ರಕಾರದ 
ಪ್ರತಿಕ್ರಿಯೆಗಳನ್ನೇ ನಾವು ' ಉರಿಯೂತ" ವೆಂದು 
ಕರೆಯುತ್ತೇವೆ. ಇದರ ಜೊತೆಗೆ, ನೇರವಾಗಿ 
'ವೈರಾಣು ವಿರೋಧಿ' (ಆ್ಯಂಟವೈರಲ್‌) ಯಾದ 
ಪ್ರತಿಕ್ರಿಯೆಗಳನ್ನೂ ಸಹ ಮಾನವ ದೇಹವು 
ಹೊಂದಿರುತ್ತದೆ. 


ಮಾನವದೇಹ ಮತ್ತು ಅದನ್ನು 
ಸೋಂಕಗೊಳಪಡಿಸುವ ವೈರಾಣುಗಳ 
ಮಧ್ಯದ ಅಂತರ್‌ಕ್ರಿಯೆಗಳನ್ನು ಒಂದು 'ಕದನ' 
ನ್ನುವುದಕ್ಕಿಂತ ಹೆಚ್ಚು ಸೂಕ್ಷ್ಮವಾದದ್ದು. 
ಸಂಕೀರ್ಣವಾದದ್ದು ಎಂದು ಪರಿಗಣಿಸುವುದು 


ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ | ಜನವರಿ 2021 


ಉತ್ತಮ. ಅನೇಕ ಸಂದರ್ಭಗಳಲ್ಲ. ದೇಹವು 
ವೈರಾಣುಗಳನ್ನು ಸುಮ್ಮನೆ ಸಹಿಸಿಕೊಳ್ಳುತ್ತದೆ. 
ಇನ್ನೂ ಕೆಲವೊಮ್ಮೆ ವೈರಾಣುಗಳು ದೇಹದ 
ಜೀವಕೋಶಗಳನ್ನು ನಾಶಮಾಡದೆ. 
ಅವುಗಳೊಂದಿಗೆ ಸಹಯಾತ್ರಿಕರಾಗಿ ಸಾಗುತ್ತವೆ. 
ಇನ್ನೂ ಬೇರೆ ಸಮಯಗಕಲ್ಪ್ಲ. ದೇಹದ 
ಪ್ರತಿಕ್ರಿಯೆಯು ವೈರಾಣು ಸೋಂಕಿನ ವಿರುದ್ಧ 
ನಿಜವಾಗಿಯೂ 'ಹೋರಾಟ' ಮಾಡುವುದಿಲ್ಲ. 


ಇಷ್ಟಾಗಿ, ವೈರಾಣು ಸೋಂಕನ್ನು ದೇಹವು 
ಮೂರು ನೇರ ಮಾರ್ಗಗಕಲ್ಪ 
ಸೀಮಿತಗೊಳಸುತ್ತದೆ. ಒಂದು ವೈರಾಣು 
ವಿರೋಧಿ ಪ್ರತಿಕ್ರಿಯೆಯಲ್ಲ ದೇಹವು ಪ್ರಂತ 
ಜೀವಕೋಶಗಳಗೆ ತಮ್ಮೊಳಗೆ ಪ್ರವೇಶಿಸುವ 
ಯಾವುದೇ ವೈರಾಣುವಿಗೂ ಜೀವನ 
ಕಷ್ಟವಾಗುವಂತೆ ಮಾಡಬೇಕೆಂಬ ಸಂದೇಶವನ್ನು 
ಕಳುಹಿಸುತ್ತದೆ. ಅಂತಹ ಸಂದೇಶಗಳ 
ಉದಾಹರಣೆಗಳು ಕೋವಿಡ್‌-19ರ ಚಿಕಿತ್ಸೆಗಾಗಿ 
ಪ್ರಯತ್ನಿಸಲಾಗುತ್ತಿರುವ ಇಂಟರ್‌ಫೆರಾನ್‌-ಆಲ್ಪಾ 
ಮತ್ತು ಇಂಟರ್‌ಫೆರಾನ್‌-ಜೀಟಾಗಳನ್ನು 
ಒಳಗೊಳ್ಳುತ್ತವೆ. ಪ್ರತಿಕಾಯಗಳು ಎಂದು 
ಕರೆಯಲಾಗುವ ಪ್ರೊಟೀನ್‌ಗಳನ್ನು 
ತಯಾರಿಸುವುದು ದೇಹದ ಇನ್ನೊಂದು 


ಪ್ರತಿಕ್ರಿಯೆ; ಠ ಪ್ರೊಟೀನ್‌ಗಳು, 
ವೈರಾಣುಗಳು ದೇಹದ ಜೀವಕೋಶಗಳಗೆ 
ಅಂಟಕೊಳ್ಳುವ, ವೈರಾಣುವಿನ ಮೇಲ್ಮೈ 
ಭಾಗಕ್ಕೆ ಸರಿಯಾಗಿ ಅಂಟಕೊಳ್ಳುತ್ತವೆ. 
ಅಂತಹ ಪ್ರತಿಕಾಯಗಳಂದ-ಲೇಪಿತವಾದ 
ವೈರಾಣುಗಳು ಜೀವಕೋಶದೊಳಕ್ಕೆ ಪ್ರವೇಶಿಸಿ 
ಸೋಂಕನ್ನು ಹರಡಲು ಸಾಧ್ಯವಾಗುವುದಿಲ್ಲ. 
ಪ್ಲಾಸ್ಕಾ ಚಿಕಿತ್ಸೆ ಅಥವಾ ಮಾನೊಕ್ಲೋನಲ್‌ 
ಪ್ರತಿಕಾಯ ಚಿಕಿತ್ಸೆಯಂತಹ ಚಿಕಿತ್ಸಾ 
ವಿಧಾನಗಳು ಸಾಧಿಸಲು ಹೊರಟರುವುದು 
ಇದನ್ನೇ. ತಯಾರಿಕೆಯ ಹಂತದಲ್ಪರುವ 
ಸಾರ್ದ್‌-ಕೋವಿ-2 ಲಸಿಕೆಗಳಂದಲೂ 
ಇದನ್ನೇ ಸಾಧಿಸಬೇಕೆಂದು ನಾವು 
ಆಶಿಸುತ್ತಿರುವುದು. "ಹಂತಕ" (ಕಿಲ್ಲರ್‌) 
ಜೀವಕೋಶಗಳ ಮೂಲಕ ದೇಹವು 
ವೈರಾಣು ಸೋಂಕನ್ನೂ 
ಸೀಮಿತಗೊಆಸುವುದು ಮೂರನೆಯ ರೀತಿ. 
ಹಂತಕ ಜೀವ ಕೋಶಗಳು ಇತ್ತೀಚಿಗೆ 
ಸೋಂಕಗೊಳಗಾಗಿರುವ ದೇಹದ 
ಜೀವಕೋಶಗಳನ್ನು ಗುರುತಿಸಿ, 
ಅವುಗಳೊಳಗೆ ಹೊಸ ವೈರಾಣು ಪ್ರತಿಗಳ 
ಉತ್ಪಾದನೆಯು ಸಂಪೂರ್ಣವಾಗುವ 
ಮುನ್ನವೇ ಅದನ್ನು ಕೊಲ್ಬುತ್ತದೆ. 


ಪ್ರತಿಕಾಯಗಳು ಹಾಗೂ ಹಂತಕ 
ಜೀವಕೋಶಗಳನ್ನು ಒಳಗೊಂಡ ವೈರಾಣು 
ವಿರೋಧಿ ಪ್ರತಿಕ್ರಿಯೆಗಳನ್ನು 
'ಹೊಂದಿಕೊಳ್ಳುವ' (ಅಡಾಫ್ಲಿವ್‌) 
ಪ್ರತಿಕ್ರಿಯೆಗಳು ಎನ್ನುತ್ತಾರೆ. ಅವು 
ಒಳಹೊಕ್ಕಿರುವ ವೈರಾಣುವನ್ನು 
'ಗಮನಿಸುತ್ತವೆ', ನಂತರ ತಮ್ಮದೇ ಸ್ವಂತ 
ಬತ್ತಆಕೆಯಲ್ಲರುವ, ವೈರಾಣುವಿನ 
ಮೇಲ್ಕೈನಲ್ಲರುವ ತುಣುಕುಗಳು ಅಥವಾ 


ಕೋಶ ಪದರದ ಗ್ರಾಹಕ 


ತಟಸ್ಥಗೊಳಸುವ ಸಾರ್ಸ್‌-ಕೋವಿ-2 
ಪ್ರತಿಕಾಯಗಳು ಪ್ರೋಟೀನ್‌ ಮುಳ್ಳು 


— 


ವೈರಾಣು ಸೋಂಕಿತ ಜೀವಕೋಶಗಳಗೆ 
ಸರಿಸಾಟಯಾದ ಪ್ರತಿಕಾಯಗಳನ್ನು 
ತಯಾರಿಸುವ ಹಂತಕ ಜೀವಕೋಶಗಳನ್ನು 
(ಕಿಲ್ಲರ್‌ ಸೆಲ್ಫ್‌) "ಹುಡುಕ", 'ಕಂಡು 
ಹಿಡಿಯುತ್ತವೆ'. ದೇಹದ ಈ ಭಾಗದ 
ಜೀವಕೋಶ ಭಂಡಾರವು ನಂತರ 
ವಿಸ್ನಾರಗೊಂಡು, ಪ್ರತಿಕಾಯಗಳಾಗಿ 
ಅಥವಾ ಹಂತಕ ಜೀವಕೋಶಗಳಾಗಿ 
ಕಾರ್ಯಾಚರಣೆಗಿಆಯುತ್ತವೆ. 
ವೈರಾಣುಗಳನ್ನು ಮುಗಿಸಿದ ನಂತರವೂ 
ಈ ವಿಸ್ಹಾರಗೊಂ೦ಡ ಬತ್ತಆಕೆಯು 
ದೇಹದಲ್ಲ ಉಳದಿರುತ್ತದೆ. 


ಹೊಂದಿಕೊಳ್ಳುವ ಪ್ರತಿಕ್ರಿಯೆಗಳು 

ವೈರಾಣು ಸೋಂಕಿಗೆ ಪ್ರತಿಯೊಬ್ಬರಲ್ಲೂ 
ಉರಿಯೂತದ ಹಾಗೂ ಪ್ರತಿಬಂಧಕ 
ಪ್ರೊಟೀನುಗಳ (ಇಂಟರ್‌ಫರಾನ್‌) 
ಪ್ರತಿಕ್ರಿಯೆಗಳು ಇರುತ್ತವೆ. ಈ ಪ್ರತಿಕ್ರಿಯೆಗಳು 
ಸೋಂಕು ತಗಲದ ತಕ್ಷಣದಿಂದ 
(ನಿಮಿಷಗಳ೦ದ ಗಂಟಿಗಳ ಒಳಗೆ) 
ಕಾರ್ಯಾಚರಣೆಯನ್ನು ಪ್ರಾರಂಭಸುತ್ತವೆ. 
ಹೊಂದಿಕೊಳ್ಳುವಿಕೆಯ ವೈರಾಣು ವಿರೋಧಿ 
ಪ್ರತಿಕ್ರಿಯೆಗಳು ಪ್ರಾಯಶಃ ಹೆಚ್ಚು 
ಪರಿಣಾಮಕಾರಿ, ಆದರೆ ಅವು 

ಕಾರ್ಯವನ್ನು ಆರಂಭಿಸಲು ಸಲ್ಪ ಸಮಯ 
ತೆಗೆದುಕೊಳ್ಳುತ್ತವೆ. ಅದರಲ್ಲೂ 
ವೈರಾಣುವಿನಂತಹ ಯಾವುದಕ್ಲಾದರೂ 
(ಎಂದರೆ, ಖುದ್ದು ಅದೇ ವೈರಾಣು ಅಥವಾ 
ಅದಕ್ಕೆ ಬಹಳ ಬಹಳ ಹೋಲಕೆಯಿರುವಂತಹ 
ವೈರಾಣು ಅಥವಾ ಅದರ ಅನುಕರಣದ 
ಒಂದು ಲಸಿಕೆಗೆ) ನಾವು ಈ ಹಿಂದೆ 
ಒಡ್ಡಿಕೊಂಡಿರದಿದ್ದರೆ. ಏಕೆಂದರೆ ಅದಕ್ಕೆ 
ಸರಿಸಾಟಯಾದ ಆರಂಭಕ ಬತ್ತಳಅಕೆಯನ್ನು 


ಚಿತ್ರ 1 ಯಾವ ಭಾಗದ ಮೂಲಕ ವೈರಾಣುವು ದೇಹಕೋಪಶಗಳಗೆ ಅಂಟಕೊಳ್ಳುತ್ತದೋ ಆ ವೈರಾಣುವಿನ 
ಮೇಲ್ಮೈನ ಆ ನಿಖರವಾದ ಭಾಗಕ್ಕೆ ಅಂಟಕೊಳ್ಳುವ ಮೂಲಕ ಪ್ರತಿಕಾಯಗಳು ರಕ್ಷಣೆಯನ್ನು ಒದಗಿಸುತ್ತವೆ. 


ಕೃಪೆ: Adapted from an image by Erlangen, Germany, on Siemens Healthineers. URL: https://www. 
siemens-healthineers.com/en-in/press-room/press-releases/covid-19-antibody-phe.html. 


ವಿಸ್ತರಿಸಿಕೊಳ್ಳಲು ದೇಹದ ಪ್ರತಿಕಾಯ 
ಉತ್ಪಾದಿಸುವಂಥ ಅಥವಾ ಹಂತಕ 
ಕೋಶಗಳಗೆ ಸಮಯ ಹಿಡಿಯುತ್ತದೆ. 
(ಸಾಮಾನ್ಯವಾಗಿ ಒಂದೆರಡು ದಿನಗಳು 
ಮಾತ್ರ ಆದರೆ ಕೆಲವು ಸಲ ಅದಕ್ಕಿಂತ ಸ್ವಲ್ಪ 
ಹೆಚ್ಚು ಕಾಲ). ಇನ್ನೊಂದೆಡೆ. ದೇಹದಲ್ಲ 
ಈಗಾಗಲೇ ವೈರಾಣುವನ್ನು ಗುರುತಿಸುವ 
ಸಾಮರ್ಥ್ಯವಿರುವ ಬತ್ತಳಕೆಯುದ್ದರೆ, ಆಗ 
ಹೊಂದಿಕೊಳ್ಳುವ ಪ್ರತಿಕ್ರಿಯೆಗಳೂ ಸಹ 
ಶೀಘ್ರವಾಗಿ ಕಾರ್ಯಾಚರಣಿ ಆರಂಭಸುತ್ತವೆ 
(ಕೆಲವು ನಿಮಿಷಗಳ೦ದ ಗಂಟಿಗಳ ಒಳಗೆ). 
ಆದ್ದರಿಂದಲೇ ಅದೇ ವೈರಾಣುವಿನಿಂದ 
(ಅಥವಾ ಲಸಿಕೆ ಹಾಕಿಸಿಕೊಳ್ಳುವುದರಿಂದ) 
ಪುನರ್‌ಸೋಂಕನ ವಿರುದ್ಧ ನಾವು ಹೆಚ್ಚು 
ರಕ್ಷಣೆಯನ್ನು ಹೊಂದಿರುತ್ತೇವೆ. 
ಮೊದಲನೆಯ ಸಲ ನಾವು ಸೋಂಕಿಗೆ 
ಒಳಗಾದಾಗಲೂ ಈ ಪ್ರತಿರಕ್ಷಣಾ 
ಪ್ರತಿಕ್ರಿಯೆಗಳ೦ದ ನಾವು ರಕ್ಷಿಸಲ್ಪಡುತ್ತೇವೆ 
ಎಂದು ನೆನಪಿನಲ್ಪಡಿ. ಒ೦ದು ವಿಸ್ತಾರವಾದ 
ಹೊಂದಿಕೊಳ್ಳುವಿಕೆಯ ಬತ್ತಆಕೆಯನ್ನು 
ಹೊಂದಿರುವುದರಿಂದ ತ್ವರಿತವಾದ ಹಾಗೂ 
ಉತ್ತಮವಾದ ರಕ್ಷಣೆ ಸಿಗುತ್ತದೆ ಅಷ್ಟೇ. 
ಹಾಗಿದ್ದರೂ, ಈ ವಿಸ್ಮತವಾದ 
ಹೊಂದಾಣಿಕೆಯ ಬತ್ತಆಕೆಗಳು ಕಾಲ ಕಳೆದ 
ಹಾಗೆ ನಷ್ಟವಾಗಬಹುದು. ಹಾಗೆ ಆದಾಗ, 
ಆ ವೈರಾಣುವನ್ನು ವಾವು ಈ ಹಿಂದೆ ಕಂಡೇ 
ಇರದಿದ್ದರೆ (ಅಥವಾ ಅದರ ವಿರುಧ್ಧ ಲಪಿಕೆ 
ಹಾಕಿಸಿಕೊಂಡಿರದಿದ್ದರೆ) ಹೇಗೋ ಹಾಗೆ ಆ 
ನಿರ್ದಿಷ್ಟ ಸೋಂಕಿಗೆ ನಾವು ಒಳಗಾಗುತ್ತೇವೆ. 


ನಮಗೆ ತಿಆದಿರುವ ವಿಷಯಗಳು ಹೀಗಿವೆ; 
ವೈರಾಣುವಿನ ಯಾವ ನಿರ್ದಿಷ್ಟ ತುಣುಕುಗಳ 
ವಿರುದ್ಧ ನಮ್ಯ ದೇಹವು ಅತ್ಯಂತ ಹೆಚ್ಚು 
ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುತ್ತದೆ 
ಎಂಬುದನ್ನು ಊಹಿಸುವುದು ಹೇಗೆಂದು 
ನಮಗೆ ತಿಆದಿಲ್ಲ. ಒಂದು ದೊಡ್ಡ 
ಹೊಂದಿಕೊಳ್ಳುವಿಕೆಯ ಭಂಡಾರದ 
ಅನುಕೂಲತೆಯಲ್ಲಯೂ 
ವಿರೋಧಾಭಾಸವಿದೆ. ಅದೆಂದರೆ, ವೈರಾಣು 
ಕಣದ ಬಹುತೇಕ ಭಾಗಗಳೊಂದಿಗೆ 
ಹೊಂದುವಂತಹದ್ದೆಲ್ಲವೂ ನಮ್ಮ 
ಬತ್ತಆಕೆಯಲ್ಲ ಇರುತ್ತವೆ. ಬೇರೆ ಮಾತುಗಳಲ್ಲ 
ಹೇಳಬೇಕೆಂದರೆ, ಹೊಂದಿಕೊಳ್ಳುವ 
ಪ್ರತಿಕ್ರಿಯೆಯು ವೈರಾಣುವಿನ ಮೇಲ್ಮೈ 
ಮತ್ತು ಒಳಗಿನ ಭಾಗಕ್ಕೆ ಪ್ರತಿಕಾಯಗಳನ್ನು 
ತಯಾರು ಮಾಡುತ್ತದೆ. ಎಂದರೆ ಯಾವ 
ನಿರ್ದಿಷ್ಟ ಪಟ್ಟಗಳ ಮೂಲಕ ವೈರಾಣುಗಳು 
ದೇಹದ ಜೀವಕೋಶಗಳಗೆ 
ಅಂಟಕೊಳ್ಳುತ್ತವೋ ಅದಕ್ಕೆ ತಗಲುವ 
ಪ್ರತಿಕಾಯಗಳು ಮಾತ್ರ ರಕ್ಷಣೆಯನ್ನು 
ನೀಡುತ್ತವೆ (ಚಿತ್ರ 1 ಅನ್ನು ನೋಡಿ). ಇದರ 
ಅರ್ಥವೆಂದರೆ ನಾವು ಸಾಕಷ್ಟು ಪ್ರಮಾಣದಲ್ಲ 
ಉಪಯುಕ್ತವಾದ ಪ್ರತಿಕಾಯಗಳನ್ನು ಉತ್ತತ್ತಿ 
ಮಾಡುತ್ತಿದ್ದೇವೆಯೋ ಇಲ್ಲವೋ ಎಂಬುದರ 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 | 51 


ಬಗ್ಗೆ ನಮಗೆ ಖಚಿತವಾಗಿ ತಿಆದುಕೊಳ್ಳಲು 
ಸಾಧ್ಯವೇ ಇಲ್ಲ. ಹಾಗೆಯೇ. ಯಾವುದೇ 
ಒಂದು ಸೋಂಕನ ವಿರುದ್ಧ ನಮ್ಮ ದೇಹದಲ್ಲ 
ವಿಸ್ತಾರವಾದ ಹೊಂದಿಕೊಳ್ಳುವಿಕೆಯ 
ಭಂಡಾರವು ಎಷ್ಟು ಕಾಲ ಉಳದಿರುತ್ತದೆ 
ಎಂಬುದನ್ನು ಊಹೆ ಮಾಡುವುದು ನಮಗೆ 
ಸಾಧ್ಯವಿಲ್ಲ. ಇದರ ಅರ್ಥವೇನೆಂದರೆ, ನಾವು 
ಸಂಪರ್ಕಿಸುವ ಪ್ರತಿಯೊಂದು ಸೋಂಕಿಗೂ 
ಹಾಗೂ ನಾವು ತಯಾರಿಸಬೇಕೆಂದುಕೊಳ್ಳುವ 
ಪ್ರತಿಯೊಂದು ಹೊಸ ಲಸಿಕೆಗೂ, ನಾವು 
ಎರಡೂ ವಿಷಯಗಳಗೆ ಸಂಬಂಧಿಸಿದಂತೆ 
ತಪ್ಪು ಮಾಡುತ್ತಾ ಅದರಿಂದ ತಿದ್ದಿಕೊಳ್ಳತ್ತಾ 
ಮುಂದುವರೆಯಬೇಕಾಗುತ್ತದೆ. ಆದ್ದರಿಂದಲೇ 
ಸಾರ್‌-ಕೋವಿ-2 ಮತ್ತು ಕೋವಿಡ್‌-1೨ ರ 
ಬಗ್ಗೆ ವಾವು ಅಷ್ಟೊಂದು 
ಅನಿಶ್ಲಿತತೆಯುಂದಿರುವುದು. ಮತ್ತು ನಾವು 
ಹಾಗಿರಲೇಬೇಕು; ಅವುಗಳ ಬಗ್ಗೆ ವಾವು 
ಇನ್ನೂ ಹೊಸ ವಿಷಯಗಳನ್ನು 
ತಿಆದುಕೊಳ್ಳುತ್ತಿದ್ದೇವೆ. ಇದರಿಂದಾಗಿಯೇ 
ಸಾರ್‌-ಕೋವಿಡ್‌-2 ವಿರುದ್ಧ ಲಸಿಕೆಗಳನ್ನು 
"ರೂಪಿಸುವುದು' ಹಾಗೂ "ತಯಾರಿಸುವುದು' 
ಸಹ ಅನಿಶ್ಲಿತವಾದದ್ದು ಹಾಗೂ 
ಸಮಯತೆಗೆದುಕೊಳ್ಳುವಂಥದ್ದು. 
ಇದರಿಂದಾಗಿಯೇ ಜಗತ್ತಿನಾದ್ಯಂತ 
ನೂರಕ್ಕೂ ಹೆಚ್ಚು ಪ್ರಯತ್ನಗಳು 
ನಡೆಯುತ್ತಿರುವುದು ಹಾಗೂ 
ಇದರಿಂದಾಗಿಯೇ ಅದರಲ್ಲ ಬಹುತೇಕ 
ಪ್ರಯತ್ನಗಳು ಯಶಸ್ವಿಯಾಗುವ ಅಥವಾ 
ಸೋಲುವ ಸಮಾನ ಸಾಧ್ಯತೆಗಳನ್ನು 
ಹೊಂದಿರುವುದು. 


ಸಾರ್ಡ್‌-ಕೋವಿ-2 ವಿರುದ್ಧ ಪ್ರತಿಕಾಯದ 
ಪ್ರತಿಕ್ರಿಯೆಗಳು ಸಾಧಾರಣವಾಗಿರಬಹುದು 
ಹಾಗೂ ಕೆಲವೇ ವಾರಗಳು ಅಥವಾ 
ತಿಂಗಳುಗಳ ಕಾಲ ಉಳಜಯಬಹುದು, 
ಅದರಲ್ಲೂ ಯಾವುದೇ ಲಕ್ಷಣಗಳು ಇಲ್ಲದ 
ಅಥವಾ ಲಘುವಾದ ಲಕ್ಷಣಗಳನ್ನು ಮಾತ್ರ 
ಹೊಂದಿರುವ ವ್ಯಕ್ತಿಗಳಲ್ಲ ಹೀಗಾಗುತ್ತದೆ 
ಎಂದು ಇತ್ತೀಚಿನ ಸಂಶೋಧನೆಗಳು 
ಸೂಚಿಸುತ್ತವೆ. ನಾವು ಒಂದು ಸಮಾಜವಾಗಿ 
ಈ ಕಾಯುಲೆಗೆ ದೀರ್ಪ ಕಾಲದಲ್ಲ ಹೇಗೆ 
ಪ್ರತಿಕ್ರಿಯುಸುತ್ತೇವೆ ಎಂದು 
ಆಲೋಚಿಸುವಾಗ ಈ ಸಾಧ್ಯತೆಯನ್ನು 
ಮನಸ್ಟಿನಲ್ಲಟ್ಟು ಕೊಳ್ಳಬೇಕು. (ಎಲ್ಲರಿಗೂ ತಕ್ಷ 
ಮಲ್ವಗೆ ಪರಿಣಾಮಕಾರಿಯಾದ ಲಸಿಕೆಗಳು 
ಲಭ್ಯವಾಗುವವರೆಗೂ ಇದು ಅವಶ್ಯ). 


ನಮ್ಮ ರೋಗ ನಿರೋಧಕ ಪ್ರತಿಕ್ರಿಯೆಯ 
ಮೇಲೆ ಪರಿಣಾಮ ಜೀರುವ ಅಂಶಗಳು 
ವಾವು ಬಹುತೇಕ ಜನ ತಕ್ಷಮಲ್ಟಗೆ ಒಳ್ಳೆಯ 
ರೋಗ ನಿರೋಧಕ ಪ್ರತಿಕ್ರಿಯೆಗಳನ್ನು 
ಹೊಂದಿದ್ದೇವೆ. ಹಾಗಿಲ್ಲದಿದ್ದರೆ. 
ಬಾಲ್ಯಾವಸ್ಥೆಬಿಂದಲೂ ವಾವು ಅನೇಕ 
ಸೋಂಕುಗಳಗೆ ಒಳಗಾಗಿ, ಪ್ರಾಯಶಃ 


ಆಸ್ಪತ್ರೆಯ ಒಳ ಹೊರಗೆ 
ಹಓಡಾಡಿಕೊಂಡಿರುತ್ತಿದ್ದೆವೇನೋ! 
ಕ್ಯಾನ್ಸರ್‌ಗಾಗಿ ಕೀಮೋಥೆರಪಿ (ಔಷಧಗಳ 
ಚಿಕಿತ್ಸೆ) ತೆಗೆದುಕೊಳ್ಳುತ್ತಿರುವವರಲ್ಲೂ 
ವಾಸ್ತವದಲ್ಲ ಆಗುವುದು ಇದೇನೇ. ಈ 
ಚಿಕಿತ್ಸೆಯ ಅಡ್ಡ-ಪರಿಣಾಮವಾಗಿ. ಅವರ 
ರೋಗ ನಿರೋಧಕ ಪ್ರತಿಕ್ರಿಯೆಗಳು 
ದುರ್ಬಲಗೊಂಡಿದ್ದು. ಕೋವಿಡ್‌-1೨ ರ 
ಕಾಯುಲೆಗೆ ತೀವ್ರವಾಗಿ ಒಳಗಾಗುವ 
ಸಾಧ್ಯತೆಗಳರುತ್ತವೆ. ಇದಕ್ಕಿಂತ ಸ್ವಲ್ಪ 
ವಿಭನ್ನವಾಗಿ. ಯಾವುದೇ ಉರಿಯೂತವು 
ರೋಗ ನಿಯಂತ್ರಣ ಹಾಗೂ ವೈರಾಣು 
ವಿರೋಧಿ ಪ್ರತಿಕ್ರಿಯೆಗಳ ಮೇಲೆ ಎಷ್ಟರ 
ಮಟ್ಟಗೆ ಪರಿಣಾಮ ಜೀರುತ್ತದೆ ಎಂದರೆ 
ಅದು ನಮ್ಮಲ್ಲ ತೀವ್ರವಾದ ಕೋವಿಡ್‌-19 ರ 
ಕಾಯುಲೆ ಉಂಲಾಗುವ ಸಾಧ್ಯತೆಗಳನ್ನು 
ಹೆಚ್ಚಿಸುತ್ತದೆ. ವಯಸ್ಥಾದವರಲ್ಲೂ. 
ಸ್ಥೂಲಕಾಯ, ಟೈಪ್‌-2 ಮಧುಮೇಹ, 
ಹೃದಯಸಂಬಂಧಿ ಕಾಲುಲೆ ಅಥವಾ ಅಧಿಕ 
ರಕ್ತದೊತ್ತಡ ಹಾಗೂ ಮೂತ್ರಪಿಂಡ, ಯಕೃತ್‌ 
ಅಥವಾ ಶ್ವಾಸಕೋಶಗಳಗೆ ಸಂಬಂಧಿಸಿದ 
ದೀರ್ಷಕಾಲೀನ ಕಾಲುಲೆಗಳ೦ದ 
ಬಳಲುತ್ತಿರುವವರಲ್ಲೂ ಹೀಗೇ ಆಣುವುದು. 


ಸೈಲೊಕ್ಕೆನ್‌ ಎಂದರೆ ರೋಗ ನಿರೋಧಕ 
ವ್ಯವಸ್ಥೆಯು ಸ್ರವಿಸುವ ಪ್ರೊಟೀನು. ದೇಹದ 
ಯಾವ ಭಾಗವು ಮೊದಲು ತನ್ನೊಳಗೆ 
ಪ್ರವೇಶಿಸುವ ರೋಗಾಣುವನ್ನು 
ಸಂಧಿಸುತ್ತದೋ, ಅಲ್ಪ್ಲಯೇ ರೋಗಾಣುವನ್ನು 
ಉಳಸಿಕೊಂಡು ನಿಯಂತ್ರಿಸಲು ದೇಹದ 
ಉರಿಯೂತದ ರೋಗ ನಿರೋಧಕ 
ಪ್ರತಿಕ್ರಿಯೆಯು ಹವಣಿಸುತ್ತದೆ. ದೇಹವು 
ಸ್ಥಳೀಯವಾಗಿ ತಯಾರಾಗುವ 
ಸೈಲೊಕ್ಕೆನ್‌ಗಳೆಂಬ ರಾಸಾಯನಿಕ 
ಸಂಜ್ಞೆಗಳನ್ನು ಬಳಸಿ, "ಸೂಕ್ಷ್ಕ-ನಿಯಂತ್ರಣ' 
ವಲಯಗಳನ್ನು ರೂಪಿಸುತ್ತದೆ. ಸೈಟೊಕ್ಯನ್‌ 
ಒಂದಷ್ಟು ಹೆಚ್ಚು ಸೋರಿ ಹೋಗುತ್ತದೆ 
ಎಂಬುದೇನೋ ನಿಜ. ಆದರೆ ಅದು ಎಷ್ಟು 
ಕಡಿಮೆ ಪ್ರಮಾಣದ್ದು ಎ೦ದರೆ ಅದರಿಂದ ಈ 
ವಲಯಗಳ ಹೊರಗೆ ಯಾವುದೇ 
ಪರಿಣಾಮವೂ ಆಗುವುದಿಲ್ಲ. 


ನಾವು ಅತಿ ಹೆಚ್ಚನ ಪ್ರಮಾಣದಲ್ಲ 
ವೈರಾಣುಗಳಗೆ ಒಡ್ಡಿಕೊಂಡಾಗ ಇದು 
ತಿರುಗುಖಾಣವಾಗಬಹುದು. ಇದು ಸೋಂಕಿತ 
ವ್ಯಕ್ತಿಗಳೊಂದಿಗೆ ಸುದೀರ್ಪಕಾಲ 
ಒಡ್ಡಿಕೊಳ್ಳುವ ಆರೈಕೆದಾರರು., ದಾದಿಗಳು. 
ವೈದ್ಯರು ಹಾಗೂ ಇನ್ನಿತರ ಆರೋಗ್ಯ ಸೇವಾ 
ಕಾರ್ಯತಕರ್ಕರಲ್ಲ (ಅಥವಾ ಗಂಟೆಗಟ್ಟಳೆ 
ಕಿಕ್ಕಿರಿದ ಹಾಗೂ ಮುಚ್ಚಿದ ಹವಾ ನಿಯಂತ್ರಿತ 
ಕೊಠಡಿಗಳಲ್ಪ್ಲರುವವರಲ್ಲ) ಸರ್ವೇಸಾಮಾನ್ಯ. 
ಇಂತಹ ಸಂದರ್ಭಗಳಲ್ಲಿ. ವೈರಾಣುಗಳು 
ಶ್ವಾಸನಾಳಗಳ ಅನೇಕ ಕಡೆಗಳಂದ ನಮ್ಮ 


52 | ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


ದೇಹದೊಳಕ್ಕೆ ಪ್ರವೇಶಿಸುತ್ತವೆ. ನಮ್ಮ 
ಪ್ರಾರಂಭದ ರೋಗ ನಿರೋಧಕ 
ಪ್ರತಿಕ್ರಿಯೆಗಳು ಒಂದು ರೀತಿಯಲ್ಲ 
ಅಸಮತೋಲನದಲ್ಲದ್ದು. ನಿಧಾನವಾಗಿ 
ಎಚ್ಚೆತ್ತು. ಕಾರ್ಯಾರಂಭ ಮಾಡಿದರೂ ಸಹ 
ತಿರುಗುಖಾಣವಾಗುತ್ತದೆ. ಇದು ಕ್ಯಾನ್ಸರ್‌ಗಾಗಿ 
ಕೀಮೋಥೆರಪಿ (ಔಷಧಿ ಚಕಿತ್ಲೆ) 
ತೆಗೆದುಕೊಳ್ಳುತ್ತಿರುವವರಲ್ಲ ಅಥವಾ ದೇಹದಲ್ಲ 
ಉರಿಯೂತ ಎದುರಿಸುತ್ತಿರುವ ವ್ಯಕ್ತಿಗಳಲ್ಲ 
ಕಂಡುಬರುತ್ತದೆ. ಅಂತಹ ಪ್ರಕರಣಗಳಕಲ್ಲ. 
ರೋಗ ನಿರೋಧಕ ಪ್ರತಿಕ್ರಿಯೆಯು 
ಸಕ್ರಿಯಗೊಳ್ಳುವಷ್ಟರೊಳಗೆ ಒಂದು ಸಣ್ಣ 
ಪ್ರಮಾಣದ ವೈರಾಣುವೂ ಸಹ ಹಿಗ್ಗಿ, ದೇಹದ 
ಹಲವಾರು ತಾಣಗಳಗೆ ಹರಡುತ್ತದೆ. ಎರಡೂ 
ಪ್ರಕರಣಗಳಲ್ಲೂ. ರೋಗ ನಿರೋಧಕ 
ಪ್ರತಿಕ್ರಿಯೆಯು ಎಲ್ಲಾ ತಾಣಗಳಲ್ಲೂ ಸೂಕ್ಷ್ಯ- 
ನಿಯಂತ್ರಣ (ಮೈಕ್ರೊ-ಕಂಟೈನ್‌ಮೆ೦ಟ್‌) 
ವನ್ನು ಸಾಧಿಸಲು ಪ್ರಯತ್ನಿಸುತ್ತದೆ. 
ಸಮಸ್ಯೆಯೆಂದರೆ ಸೈಲೊಕ್ಕೆನ್‌ಗಳು 
ಪ್ರತಿಯೊಂದೂ ಸೂಕ್ಷ್ಯ-ನಿಯಂತ್ರಣ 
ವಲಯಗಳಂ೦ದಲೂ ಸೋರಿ ಹೋಗುತ್ತವೆ, 
ಸೋರಿ ಹೋಗುವ ಎಲ್ಲಾ ರಾಸಾಯನಿಕಗಳು 
ಒಟ್ಟಿಗೆ ದೊಡ್ಡದಾಗಿ, ಸ್ಥಳೀಯವಾದ 
ವಲಯಗಳ ಹೊರಗೆ, ದೇಹದಾದ್ಯಂತ 
ಪರಿಣಾಮವನ್ನು ಜರಲಾರಂಭಸುತ್ತವೆ. 
ಇದರ ಪರಿಣಾಮವೆಂದರೆ, ತಿಂಗಳುಗಳ ಕಾಲ 
ಪೊಲೀಸ್‌ ಬಂದೋಬಸ್‌ನಲ್ಲ 'ಮುಚ್ಚಲ್ಪಟ್ಟ' 
ಒಂದು ಇಡೀ ದೇಶದಂತೆ, ಇಡೀ ದೇಹವೇ 
ಒಂದು ಬೃಹತ್‌ ನಿಯಂತ್ರಣ 
ವಲಯವಾಗಲು ಪ್ರಯತ್ನಿಸುತ್ತದೆ. 
ಸೈಲೊಕ್ಕನ್‌ಗಳು ಹೀಗೆ ದೇಹದಾದ್ಯಂತ 
ಸಂಗ್ರಹವಾಗುವುದನ್ನು ಸೈಟೊಕೈನ್‌ 
ಚಂಡಮಾರುತ ಎಂದು ಕರೆಯಲಾಗುತ್ತದೆ 
ಹಾಗೂ ಇದು ತೀವ್ರವಾದ ಅನಾರೋಗ್ಯಕ್ಕೆ 
ಎಡೆಮಾಡಿಕೊಡುತ್ತದೆ. 


ಸಾಮುದಾಲುಕ ರೋಗನಿರೋಧಕ ಶಕ್ತಿ 
(ಹರ್ಡ್‌ ಇಮ್ಯುನಿಟ) 

ಒಂದು ಸಮುದಾಯದಲ್ಲಿ ವೈರಾಣು ಹೇಗೆ 
ಹರಡುತ್ತದೆ ಅಥವಾ 'ಪಸರಣವಾಗುತ್ತದೆ' 
ಎಂಬುದರ ಬಗ್ಗೆ ವಾವು ಯೋಚಿಸೋಣ. 
ಒಬ್ಬ ವ್ಯಕ್ತಿ ವೈರಾಣುವಿಗೆ ಒಡ್ಡಿಕೊಳ್ಳುತ್ತಾರೆ 
ಎಂದುಕೊಳ್ಳೋಣ (ಯಾವುದೋ ಒಂದು 
ದೂರದ ಕಾಡಿನಲ್ಪ ಎಂದು ಊಹಿಸಿ- 
ಕೊಳ್ಳೋಣ). ಅವರು ವೈರಾಣುವಿನ ಜೊತೆ 
ಸೆಣಸಾಡುತ್ತಿರುವಾಗಲೇ, ಅವರ ದೇಹದಲ್ಪ 
ವೈರಾಣುವಿನ ಹೊಸ ಪ್ರತಿಗಳು 
ತಯಾರಾಗುತ್ತವೆ. ವೈರಾಣುವಿನ 
ಅದೃಷ್ಟವೇನಾದರೂ ಚೆನ್ನಾಗಿದ್ದರೆ(!). 
ಹೇಗಾದರೂ ಈ ಪ್ರತಿಗಳು ದೇಹದಿಂದ 
ಹೊರಹಾಕಲ್ಪಡುತ್ತವೆ. (ಸಾಮಾನ್ಯವಾಗಿ 
ದೇಹದ ಸ್ರಾವಗಳ ಮೂಲಕ). ಬೇರೆ 
ಮನುಷ್ಯರೊಂದಿಗೆ ಸರಿಯಾದ ಸಂಪಕಕಕ್ಕೆ 
ಬಂದಾಗ, ಈ ಪ್ರತಿಗಳು ಸೋಂಕನ್ನು 


ನೆಲೆಗೊಳಸಬಹುದು. ಹೀಗಾಗಿ, 
ವೈರಾಣುವಿನಿಂದ ಸೋಂಕಗೆ ಒಳಗಾದ 
ಮೊದಲನೆ ವ್ಯಕ್ತಿಯು ತನ್ನ ದೇಹದಿಂದ 
ವೈರಾಣುವನ್ನು ಹೊರಹಾಕುವ ಹೊತ್ತಿಗೆ. 
ಮುಂದಿನ ಸುತ್ತಿನ ವ್ಯಕ್ತಿಗಳು ಅದನ್ನು 
ಉತ್ಪಾದಿಸಿ, ಅದರ ಪ್ರತಿಗಳನ್ನು 
ಹರಡುತ್ತಿರುತ್ತಾರೆ. 


ವೈರಾಣುವಿನ "ಯಶಸ್ಥಿಗೆ' ಒಂದು 
ನಿರ್ಣಾಯಕವಾದ ಅಂಶ ಎಂದರೆ ಒಬ್ಬ 
ಸೋಂಕಿತ ವ್ಯಕ್ತಿಯಿಂದ ಎಷ್ಟು ಸಂಖ್ಯೇಯ 
ಜನರು ಯಶಸ್ಲಿಯಾಗಿ ಸೋಂಕಿತರಾಗುತ್ತಾರೆ 
ಎಂಬುದು. ಈ ಸಂಖ್ಯೇಯು (ಇದನ್ನು "ಆರ್‌' 
ಎಂದು ಕರೆಯಲಾಗುತ್ತದೆ). ಒಂದಕ್ಕಿಂತ 
ಕಡಿಮೆಯುದ್ದರೆ. ಆಗ ಪ್ರತಿ ಸುತ್ತಿನ 
ಹರಡುವಿಕೆಯು ಅದರ ಮುಂಚಿನ 
ಸುತ್ತಿಗಿಂತ ಕಡಿಮೆ ಇರುತ್ತದೆ. ಹಾಗೂ 
ಸೋಂಕು ಹಾಗೇ ನಶಿಸಿ ಹೋಗುತ್ತದೆ. ಈ 
ಸಂಖ್ಯೇಯು ಒಂದಕ್ಕಿಂತ ಜಾಸ್ತಿ ಇದ್ದರೆ. ಆಗೆ 
ಸಮುದಾಯದಲ್ಲ ಸೋಂಕು ಹೆಚ್ಚು 
ವೇಗವಾಗಿ ಹರಡುತ್ತದೆ. ಹಾಗಿದ್ದರೂ ಸಹ, 
ಸೋಂಕಿತ ವ್ಯಕ್ತಿಗೆ ಒಡ್ಡಿಕೊಳ್ಳುವ ಜನಗಳ 
ರೋಗನಿರೋಧಕ ಶಕ್ತಿಯ ಮೇಲೂ ಸಹ 
ಸಂಖ್ಯೆ ಅವಲಂಜಸಿರುತ್ತದೆ. ಈ 
ವೈರಾಣುವನ್ನು ಮೊದಲೇ ಸಂಧಿಸಿ, 
ಅದಕ್ಕೆ ಪ್ರತಿಕ್ರಿಯೆಯಾಗಿ ತಮ್ಮ 
ಹೊಂದಿಕೊಳ್ಳುವಿಕೆಯ ಬತ್ತಳಕೆಗಳನ್ನು 
ವಿಸ್ಟೃತಗೊಳಸಿಕೊಂಡಿರುವ ವ್ಯಕ್ತಿಗಳು 
'ಹೊಂದಿಕೊಳ್ಳುವ ರೋಗನಿರೋಧಕ ಶಕ್ತಿ 
ಉಳ್ಳವರು. ಅಂತಹ ವ್ಯಕ್ತಿಗಳು ಸೋಂಕಿಗೆ 
ಒಳಗಾಗುವುದಿಲ್ಲ. ಸೋಂಕಿತ ವ್ಯಕ್ತಿಯ 
ಸಂಪರ್ಕಕ್ಕೆ ಬರುವ ಬಹುತೇಕ ವ್ಯಕ್ತಿಗಳು 
ಹೊಂದಿಕೊಳ್ಳುವಿಕೆಯ ರೋಗನಿರೋಧಕ 
ಶಕ್ತಿಯನ್ನು ಪಡೆದಿರುವವರಾಗಿದ್ದರೆ ಆಗ 
ವೈರಾಣು ಹರಡುವಿಕೆಯ ಸಾಮರ್ಥ್ಯ 
ಕಡಿಮೆಯಾಗುತ್ತದೆ. ಒಂದು ವಿಶಾಲ 
ಜನಸೋಮದ ವಿಭಾಗವು ಸಮಂಜಸವಾಗಿ 
ಪರಿಣಾಮಕಾರಿಯಾದ ಲಸಿಕೆಯನ್ನು 
(ವಾಸ್ತವವಾಗಿ ಸೋಂಕಿಗೆ ಒಳಗಾಗುವ 
ಬದಲು) ಪಡೆದುಕೊಳ್ಳುವುದರ ಮೂಲಕವೂ 
ಹೊಂದಿಕೊಳ್ಳುವಿಕೆಯ ರೋಗನಿರೋಧಕ 
ಶಕ್ತಿಯನ್ನು ಪಡೆದುಕೊಂಡು ಇದೇ 
ಪರಿಣಾಮ ಉಂಬಾಗುತ್ತದೆ. ಆದ್ದರಿಂದ. 
ಒಂದು ಸಮುದಾಯದಲ್ಲ ವಿಶಾಲ ವಿಭಾಗದ 
ಜನರು ವೈರಾಣುವಿಗೆ ಹೊಂದಿಕೊಳ್ಳುವಿಕೆಯ 
ರೋಗನಿರೋಧಕ ಶಕ್ತಿಯನ್ನು ಹೊಂದಿದ್ದರೆ. 
ಆಗ ವೈರಾಣುವಿನ ಹರಡುವಿಕೆ 
ಅವಶ್ಯವಾಗಿಯೇ ನಿಲುಗಡೆಗೆ ಬರುವ 
ಸಾಧ್ಯತೆಯೇ ಹೆಚ್ಚು (ಚಿತ್ರ2ನ್ನು ನೋಡಿ). 
ಈ ಪರಿಸ್ಥಿತಿಯನ್ನು "'ಸಾಮುದಾಯುಕ 
ರೋಗನಿರೋಧಕ ಶಕ್ತಿ'ಎನ್ನುತ್ತಾರೆ. 


ಆದರೂ ಆರೋಗ್ಯವಂತರು 


ಮತ್ತುಆರೋಗ್ಯವಂತರು ರೋಗಗ್ರಸ್ತರು ಮತ್ತು ರೋಗ ಹರಡಬಲ್ಲವರು 


fuk ಮು Nl jal 


ಸಮುದಾಯದೊಳಗೆ 
ರೋಗ ಪ್ರಸರಣ 


HM i 


A= ಲಸಿಕೆ ಹಾಕಿಸಿಕೊಳ್ಳದವರು 3} ಲಸಿಕೆ ಹಾಕಿಸಿಕೊಂಡವರು ಹ = ಲಸಿಕೆ ಹಾಸಿಕೊಳ್ಳದವರು, 


ಸಮುದಾಯದ ಕೆಲ ಮಂದಿ 
ಲಸಿಕೆ ಹಾಕಿಸಿಕೊಂಡಿದ್ದಾರೆ 


ನ 


ಸಮುದಾಯದಲ್ಪ sh 


ಕೆಲವರಿಂದ ರೋಗ ಪ್ರಸರಣ 


4 fuk 


ಸಮುದಾಯದಲ್ಲಿ ಹೆಚ್ಚಿನವರು 
ಲಸಿಕೆ ಹಾಕಿಸಿಕೊಂಡಿದ್ದಾರೆ 


ಸಮುದಾಯದೊಳಗೆ pi 
ರೋಗ ಪ್ರಸರಣವನ್ನು 
(4 ( | ನಿಯಂತ್ರಿಸಲಾಗಿದೆ " 


ಚಿತ್ರ. 2. ಒಂದು ಸಮುದಾಯದ ನಿರ್ಣಾಯಕ ಪ್ರಮಾಣದ ಜನರು ಒಂದು ರೋಗಾಣುವಿಗೆ 
ಹೊಂದಿಕೊಳ್ಳುವಿಕೆಯ ರೋಗ ಪ್ರತಿಬಂಧಕ ಶಕ್ತಿಯನ್ನು ಬೆಳೆಸಿಕೊಳ್ಳುವುದರ ಸಹಜ ಪರಿಣಾಮವೇ 
ಸಾಮುದಾಲುಕ ರೋಗ ನಿರೋಧಕ ಶಕ್ತಿ. 


ಸಾರ್‌-ಕೋಪವಿ-2 ನಂತಹ ರೋಗಾಣುಗಳಗೆ ಕುರಿತಾದಂತೆ ಯಾರಿಗೂ ಪ್ರಾರಂಭದಲ್ಲೇ ರೋಗ 
ಪ್ರತಿಬಂಧಕತೆ ಇರುವುದಿಲ್ಲ. ಸಮುದಾಯದಲ್ಲ ಸೋಂಕು ವೇಗವಾಗಿ ಹರಡುತ್ತದೆ. ಕಾಲಾಂತರದಲ್ಲ, 
ಎರಡು ವಿಭಾಗದ ಜನರು ಅದಕ್ಕೆ ಹೊಂದಾಣಿಕೆಯ ಪ್ರತಿಬಂಧಕತೆಯನ್ನು ಬೆಕೆಸಿಕೊಳ್ಳುತ್ತಾರೆ- 
ಸೋಂಕಿನಿಂದ ಚೇತರಿಸಿಕೊಂಡವರು ಹಾಗೂ ಅದರ ವಿರುಧ್ಧ ಲಸಿಕೆಯನ್ನು ಹಾಕಿಸಿಕೊಂಡವರು. 
ಕೋವಿಡ್‌-19೨ ರ ಸೋಂಕಿಗೆ ಒಳಗಾದ ವ್ಯಕ್ತಿಗೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಹೊಮ್ಮುವ 
ಹೊಂದಿಕೊಳ್ಳುವಿಕೆ ಪ್ರತಿಬಂಧಕತೆಯುಂದ ಸಿಗುವ ರಕ್ಷಣೆಯು ಕೆಲವೇ ಕೆಲವು ವಾರಗಳು ಅಥವಾ 
ತಿಂಗಳುಗಳ ಕಾಲ ಉಳಯಬಹುದು ಎಂದು ಸಂಶೋಧನೆಯು ಸೂಚಸುತ್ತದೆ. ಸದ್ಯಕ್ಕೆ. 
ವೈರಾಣುವಿನ ವಿರುದ್ಧ ಸಾಜೀತಾಗಿರುವ ಯಾವುದೇ ಲಸಿಕೆಯೂ ಇಲ್ಲ. ಒಂದು ಸಮುದಾಯದಲ್ಲ 
ಸಾಕಷ್ಟು ಜನರು ರೋಗಾಣುವಿಗೆ ಹೊಂದಾಣಿಕೆಯ ಪ್ರತಿಬಂಧಕತೆಯನ್ನು ಬೆಳೆಸಿಕೊಂಡರೆ, ಆಗ 
ಕಡಿಮೆ ರೋಗ ನಿರೋಧಕತೆ ಇರುವವರು ಸೋಂಕಿತ ವ್ಯಕ್ತಿಯೊಂದಿಗೆ ಸಂಪರ್ಕಕ್ಕೆ ಬರುವ 
ಸಾಧ್ಯತೆಗಳು ಕಡಿಮೆಯಾಗುತ್ತದೆ. ಇದರಿಂದ ಸೋಂಕು ಹರಡುವುದು ಕಡಿಮೆಯಾಗುತ್ತದೆ. ಶೇಕಡಾ 
5೦ ರಿಂದ 80 ರಷ್ಟು ಜನರು ಸಾರ್‌-ಕೋವಿ-2 ಕ್ಸ ಹೊಂದಾಣಿಕೆಯ ಪ್ರತಿಬಂಧಕತೆಯನ್ನು 
ಖೆಕೆಸಿಕೊಂಡಾಗಲೂ ಹೀಗೇ ಆಗುವ ಸಾಧ್ಯತೆ ಇದೆಯೆಂದು ಅಂದಾಜಸಲಾಗಿದೆ. 


ಕೃಪೆ: Tkarcher, Wikimedia Commons URL: 


https://commons.wikimedia.org/wiki/File:Herd immunity.svg. 
License: CC-BY-SA. 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 | 53 


ಕೊನೆಯ ಮಾತು 

ನಮಗೆ ಕಂಡು ಬರುವಂತೆ, ಬಹುತೇಕ 
ಸೋಂಕುಗಳು ತಕ್ಷಣವಾಗಿ ಆಗಲ ಅಥವಾ 
ತಡವಾಗಿಯಾಗಲ ಸಾಮುದಾಲುಕ ರೋಗ 
ನಿರೋಧಕ ಶಕ್ತಿಯನ್ನು ಗಳಸಿಕೊಳ್ಳುವ 
ಮಟ್ಟವನ್ನು ತಲುಪುವ ಸಾಧ್ಯತೆ ಇರುತ್ತದೆ. 
ಆದ್ದರಿಂದ. ಸಾಮುದಾಯುಕ ರೋಗ 
ನಿರೋಧಕ ಶಕ್ತಿ ಎಂಬುದು ಸಹಜ 
ಪರಿಣಾಮವಷ್ಟೇ. ಅದು ಸ್ತೀಡನ್ನಿನ ನೀತಿ 
ನಿರೂಪಣಿಯ ತಂತ್ರವೂ ಅಲ್ಲ ಅಥವಾ 
ಮಿಪ್ಪರ್‌ ಮೋರಿಸ್‌ ಜಾನ್ಸನ್‌ನ 
ಯೋಜನೆಯೂ ಅಲ್ಲ (ಅಷ್ಟೇ ಅಲ್ಲ, ಒಂದು 
'ತಂತ್ರ' ಎಂಬಂತೆ ಅದರ ಮೇಲೆ 
ಅವಲಂಬಚತವಾಗುವುದು ಎರಡೂ 
ಸಂದರ್ಭಗಳಲ್ಲೂ ಶುದ್ಧ ಅವಿವೇಕವೇ ಸರಿ). 


ಸಾರ್‌-ಕೋವಿ-2 ಕ್ಸ ಸಾಮುದಾಲಯುಕ 
ರೋಗ ನಿರೋಧಕ ಶಕ್ತಿಯನ್ನು ತಲುಪಲು 
ಯಾವ ಪ್ರಮಾಣದ ಜನರು 
ಹೊಂದಿಕೊಳ್ಳುವಿಕೆ ಪ್ರತಿಬಂಧಕತೆಯನ್ನು 


ಬೆಳೆಸಿಕೊಳ್ಳಬೇಕು ಎಂಬುದು ನಮಗೆ 
ಖಚಿತವಾಗಿ ತಿಆದಿಲ್ಲ- ವಿಭಿನ್ನ ಸೋಂಕುಗಳು 
ಹಾಗೂ ರೋಗಾಣುಗಳಗೆ ನಿರ್ದಿಷ್ಟವಾಗಿ 
ಸಂಬಂಧಿಸಿದ ಎಷ್ಟೋ ಅಂಶಗಳನ್ನು ಅದರ 
ಶೇಕಡಾವಾರು ಪ್ರಮಾಣ ಅವಲಂಜಸಿರುತ್ತದೆ. 
ಹಾಗಿದ್ದರೂ ಅದರ ಸಂಖ್ಯೆ ಶೇಕಡಾ 5೦ 


ರಿಂದ 8೦ರ ಮಧ್ಯೆ ಎಂದು ಹೇಳಲಾಗುತ್ತಿದೆ. 


ಸದ್ಯಕ್ಕೆ ದಾಬಲಾಗಿರುವಂತೆ ಸಾರ್‌-ಕೋಪವಿ- 
p>) ಕ್ಸ ಹೊಂದಾಣಿಕೆಯ ಪ್ರತಿಬಂಧಕತೆಯನ್ನು 
ಹೊಂದಿರುವ ಜನಗಳ ಅತಿಹೆಚ್ಚು ಪ್ರಮಾಣವು, 
ಶೇಕಡಾ 2೦ ರಷ್ಟು. ಸಾರ್‌-ಕೋವಿ-2 ಕ್ಸ 
ಸಾಮುದಾಲಯುಕ ರೋಗ ನಿರೋಧಕ 
ಶಕ್ತಿಯು ಇಲ್ಲಯವರೆಗೂ ವಿಶ್ವದ ಯಾವುದೇ 
ಭಾಗದಲ್ಲೂ ಬೆಳೆದಿಲ್ಲ ಎನ್ನುವುದಂತೂ ಸ್ಪಷ್ಟ. 


ಒಂದು ಸ್ಥಿರವಾದ ಸಾಮುದಾಲುಕ ರೋಗ 
ನಿರೋಧಕ ಶಕ್ತಿಯ ಪರಿಸ್ಥಿತಿಯು 
ಸೃಷ್ಟಿಯಾಗಲು. ವೈರಾಣು ಸೋಂಕು, 
ಒಂದು ಉತ್ತಮ ರಕ್ಷಣಾತ್ಮಕ 
ಹೊಂದಾಣಿಕೆಯ ರೋಗ ಪ್ರತಿಬಂಧಕ 


ಪ್ರಮುಖ ಅಂಶಗಳು 


ಪ್ರತಿಕ್ರಿಯೆಯಲ್ಲ ಪರ್ಯವಸಾನವಾಗಬೇಕು 
ಹಾಗೂ ಈ ಪ್ರತಿಕ್ರಿಯೆಯು (ಉದಾಹರಣೆಗೆ, 
ಪ್ರತಿಕಾಯಗಳು) ತಕ್ಷಣವೇ 
ಕಣ್ಯರೆಯಾಗಬಾರದು. ಸಾರ್‌-ಕೋವಿ-2 
ವೈರಾಣುವಿಗೆ ಸಂಬಂಧಿಸಿದಂತೆ. 
ಮೊದಲನೆಯ ಉಪಾಧಿಯು ಸೋಂಕತ 
ಜನರ ಒಂದು ಗಣನೀಯ ಪ್ರಮಾಣದಲ್ಲ 
ಪೂರೈಕೆಯಾಗಿರುವಂತೆ 
ಕಂಡುಬರುತ್ತದೆಯಾದರೂ. ಪ್ರತಿಕಾಯಗಳು 
ಎಷ್ಟು ಕಾಲ ಉಳಯಬಹುದು ಎಂಬುದರ 
ಬಗ್ಗೆ ಸಲ್ಪ ಮಟ್ಟನ ಅನಿಶ್ಚಿತತೆ ಇರುವುದು 
ಕಂಡು ಬರುತ್ತದೆ. ಹಾಗಾಗಿ, ಸಾರ್ದ್‌-ಕೋಪವಿ- 
2 ಕ್ಸ ಉಂಬಲಾಗುವ ಸಾಮುದಾಲುಕ ರೋಗ 
ನಿರೋಧಕ ಶಕ್ತಿಯು ಒಂದು ರೀತಿಯಾಗಿ 
ಅಸ್ಳಿರವಾದದ್ದಾಗಿರುವ ಸಾಧ್ಯತೆಯುದೆ. 
ಪರಿಸ್ಥಿತಿಯನ್ನು ಸ್ಥಿರಗೂಳಸಲು, ಮುಂದಿನ 
ವರ್ಷ ಹೊರಬರಲರುವ ಲಸಿಕೆಗಳ ಮೇಲೆ 
ವಾವು ಮುಂಚೆ ಎಣಿಸಿದ್ದಕ್ಕಿಂತ ಹೆಚ್ಚು 
ಅವಲಂಬಸುವ ಸಾಧ್ಯತೆಯೇ ಹೆಚ್ಚು. 


ವೈರಾಣುವಿನಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಮಾನವ ಶರೀರವು ಉರಿಯೂತ ಹಾಗೂ ವೈರಾಣು ವಿರೋಧಿ 
ಪ್ರತಿಕ್ರಿಯೆಗಳನ್ನು ಬಳಸಿಕೊಳ್ಳುತ್ತದೆ. 
ಉರಿಯೂತವು ಸೈಟೊಕ್ಕೆನ್‌ಗಳನ್ನು ಬಳಸಿಕೊಂಡು ಸೋಂಕನ್ನು ನಿಯಂತ್ರಣ ವಲಯಗಳಕಲ್ಲ ಪ್ರತ್ಯೇಕಿಸುವ 
ಮೂಲಕ ಸೋಂಕನ ಹರಡುವಿಕೆಯನ್ನು ನಿರ್ಬಂಧಿಸುತ್ತದೆ. 
ವೈರಾಣು ವಿರೋಧಿ ಪ್ರತಿಕ್ರಿಯೆಗಳು ಸೋಂಕನ್ನು ಮೂರು ಪ್ರಮುಖ ರೀತಿಗಳಲ್ಲ ಸೀಮಿತಗೊಳಸುತ್ತವೆ-ವೈರಾಣು 
ಪ್ರವೇಶವನ್ನು ಕಷ್ಟಕರವಾದದ್ದಾಗಿ ಮಾಡುವಂತೆ ಜೀವಕೋಶಗಳಗೆ ಸಂಕೇತವನ್ನು ರವಾನಿಸುವುದು. ವೈರಾಣುಗಳು 
ಜೀವಕೋಶಗಳಗೆ ಅಂಟಕೊಳ್ಳುವುದನ್ನು ತಡೆಯಲು ಪ್ರತಿಕಾಯಗಳನ್ನು ಉತ್ಪಾದಿಸುವುದು ಹಾಗೂ ಸೋಂಕಿತ 
ಜೀವಕೋಶಗಳನ್ನು ಗುರುತಿಸಿ. ಕೊಲ್ಲಲು ಹಂತಕ ಜೀವಕೋಶಗಳನ್ನು ನೇಮಿಸಿಕೊಳ್ಳುವುದು. 

ಪ್ರತಿಕಾಯಗಳು ಹಾಗೂ ಹಂತಕ ಜೀವಕೋಶಗಳನ್ನು ಒಳಗೊಳ್ಳುವ೦ತಹ ವೈರಾಣು ವಿರೋಧಿ ಪ್ರತಿಕಾಯಗಳು 
'ಹೊಂದಿಕೊಳ್ಳುವಿಕೆ'ಯ ರೀತಿಯವಾದ್ದರಿಂದ. ಅವು ಕಾರ್ಯೋನ್ಯುಖವಾಗಲು ಸಮಯ ಹಿಡಿಯುತ್ತದೆ. 
ಸಾರ್ಸ್‌-ಕೋವಿ-2 ರ ವಿರುದ್ಧದ ಪ್ರತಿಕಾಯದ ಪ್ರತಿಕ್ರಿಯೆಗಳು ಸಾಧಾರಣವಾದದ್ದಿರಬಹುದು ಮತ್ತು ಅದು ಕೆಲವು 
ವಾರಗಳಂ೦ದ ಹಿಡಿದು ಕೆಲವೇ ತಿಂಗಳುಗಳ ಕಾಲ ಮಾತ್ರ ಉಳಯಬಹುದು. 

ಕ್ಯಾನ್ಸರ್‌ಗೆ ಔಷಧಿ ಚಿಕಿತ್ಸೆ (ಕೀಮೋಥೆರಪಿ) ತೆಗೆದುಕೊಳ್ಳುತ್ತಿರುವವರು ಹಾಗೂ ಉರಿಯೂತದ ಸಮಸ್ಯೆಯನ್ನು 
ಅನುಭವಿಸುತ್ತಿರುವ ವ್ಯಕ್ತಿಗಳು ತೀವ್ರವಾದ ಕೋವಿಡ್‌-1೨ ರ ಕಾಯುಲೆಗೆ ಹೆಚ್ಚು ತುತ್ತಾಗುತ್ತಾರೆ. 

ಹೆಚ್ಚನ ಪ್ರಮಾಣಗಳ ವೈರಾಣುವಿಗೆ ಒಡ್ಡಿಕೊಳ್ಳುವುದು ಹಾಗೂ ರೋಗ ಪ್ರತಿಬಂಧಕ ಶಕ್ತಿ ದುರ್ಬಲಗೊಂಡಿರುವುದು- 
ಈ ಎರಡು ಅಂಶಗಳಂ೦ದ ಸೈಟೋಕೈನ್‌ಗಳ ಚಂಡಮಾರುತ ಪರಿಣಮಿಸಬಹುದು. 

ವೈರಾಣುವಿಗೆ ಶೇ ಮುಂಚೆ ಒಡ್ಡಿಕೊಂಡಿರುವುದು ಅಥವಾ ಪರಿಣಾಮಕಾರಿಯಾದ ಲಸಿಕೆ ಪ್ರಯೋಗ ಆಗಿರುವುದರಿಂದ 
ಹೊಂದಿಕೊಳ್ಳುವಿಕೆಯ ರೋಗ ಪ್ರತಿಬಂಧಕತೆಯು ಒಂದು ವಿಶಾಲ ಜನಸಮುದಾಯದಲ್ಲಿ ಬೆಳೆದು ಬಂದಿರುವುದರ 
ಸಹಜ ಪರಿಣಾಮವೇ ಸಾಮುದಾಲುಕ ರೋಗ ನಿರೋಧಕ ಶಕ್ತಿ ಎಂಬುದು. 


ಟಪ್ಪಣಿ: ಲೇಖನದ ಶೀರ್ಷಿಕೆಯ ಹಿನ್ನಲೆಯಲ್ಲಿ ಬಳಸಿರುವ ಚಿತ್ರದ ಮೂಲ: ttps://www.flickr.com/photos/niaid/49680384281/in/photostream/. 
ಕೃಪೆ: The National Institute of Allergy and Infectious Diseases, US. License: CC-BY. 


ಸತ್ಯಜಿತ್‌ ರಥ್‌ ಅವರು ಈಗ ಸಹಾಯಕ ಬೋಧಕರಾಗಿ (ಅಡ್‌ಜಂಕ್ಕ್‌ ಫಾಕಲ್ಪ) ಇಂಡಿಯನ್‌ ಇನ್ಸ್‌ ಟಟ್ಯೂಟ್‌ ಆಫ್‌ ಸೈನ್ಸ್‌ ಎಜುಕೇಷನ್‌ ಅಂಡ್‌ ರಿಸರ್ಚ್‌ 
 (ಐಐಎಸ್‌ಇಆರ್‌), ಪುಣಿ; ಬ್ರಾನ್ಡ್‌ ನ್ಯಾಷನಲ್‌ ಹೆಲ್‌ ಸೈನ್ಸ್‌ ಅಂಡ್‌ ಟೆಕ್ನಾಲಜಿ ಇನ್ಡ್‌ಟಟ್ಯೂಟ್‌ (ಅಎಚ್‌ಎಸ್‌ಟಐ), ಫರೀದಾಬಾದ್‌; ಹಾಗೂ ಕ್ರಿಶ್ಚಿಯನ್‌ 
ಮೆಡಿಕಲ್‌ ಕಾಲೇಜ್‌ (ಸಿಎಂಸಿ), ವೆಲ್ಲೂರು, ಭಾರತ- ಈ ಸಂಸ್ಥೆಗಳಲ್ಲ ಕೆಲಸ ಮಾಡುತ್ತಿದ್ದಾರೆ. ಇದಕ್ಕೂ ಮುಂಚೆ ಅವರು ನ್ಯಾಷನಲ್‌ ಇನ್ಡ್‌ಟಟ್ಯೂಟ್‌ ಆಫ್‌ 


ಇಮ್ಯುನಾಲಜ, ನವದೆಹಲ, ಭಾರತ ಈ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡಿದ್ದಾರೆ. 


ಅನುವಾದ: ಎಚ್‌ ಜ ಜಯಲಕ್ಷ್ಮಿ | ಪರಿಶೀಲನೆ: ಸ್ಕಿತಾ ಭಟ್‌ 


54 | ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


